ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲದ ಪ್ರಶ್ನೆ ಸ೦ಖ್ಯೆ 
ಸದಸ್ಯರ ಹೆಸರು ಶ್ರೀ ಸಿ.ಎಂ. ಲಿಂಗಪ್ಪ (ನಾಮ ನಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ 17.03.2021 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 


JR 


ರಾಮನಗರ ತಾಲ್ಲೂಕಿನಲ್ಲಿ | ರಾಮನಗರ ತಾಲೂಕಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ಮೋಜಿಣಿ 
ಸುಮಾರು 11600 ಅರ್ಜಿಗಳ | ತಂತ್ರಾಂಶದಡಿ ಸೀಕೃತಿಯಾದ ವಿವಿದ ಪ್ರಕರಣಗಳ ಪ್ರಗತಿ 
ಬಾಬ್ದು ರೂ. 400,000/- ಗಳ ನ್‌ ಫ್‌ - 


ಕ TT 


ಕಾರ್ಯ Seca od ESS ಶೀಲ 2409 
ಸ 1473 756 
್ರಾಂತ 358 25 
ಥಿ 


ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
—— 478 614 1 211 

[5727 | 5415 | 

ರಾಮನಗರ ಪ್ರಸಕ್ತ ದ 11%, ತತ್ಕಾಲ್‌ 
ಪೊಡಿ ಇತ್ಯಾದಿ ಅಳತೆ ಕೋರಿ ಒಟ್ಟು 7562 ಅರ್ಜಿಗಳು 
ಸೀಕುತವಾಗಿದ್ದು ಹಿಂದಿನ ಬಾಕಿ ಅರ್ಜಿಗಳು ಸೇರಿದಂತೆ ಒಟ್ಟು 
5727 ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದ್ದು, ಮಾಹೆ ಫೆಬ್ರವರಿ 
-2021ರ ಅಂತ್ಯಕ್ಕೆ 5415 ಅರ್ಜಿ ಬಾಕಿ ಉಳಿದಿರುತ್ತವೆ. 


ಸೀಕೃತವಾದ ಅರ್ಜಿಯ ಕುರಿತು ಯಾವುದೇ ತಾಂತ್ರಿಕ 
ಮ್ಯೂನ್ಯತೆಗಳಿಲ್ಲದಿದ್ದಲ್ಲಿ ಸದರಿ ಅರ್ಜಿ ವಿಲೇವಾರಿಗೆ 30 ದಿನಗಳ 


ರೈತರು ಹಣ ಕಟ್ಟಿದ ಎಷ್ಟು 
ದಿನದಲ್ಲಿ ಸರೆ ಕಾರ್ಯ 
ಪೂರ್ಣಗೊಳಿಸಲು ಸಮಯ 
ಎಿಗಧಿಪಡಸಿದಲ 
ರಾಮನಗರ ತಾಲ್ಲೂಕಿನಲ್ಲಿ 
ಬಾಕಿ ಉಳಿದಿರುವ 11600 
ಅರ್ಜಿಗಳನ್ನು ಎಷ್ಟು 
ದಿನದಲ್ಲಿ ವಿಲೇ ಮಾಡಿ 
ಕೊಡಲು ಸರ್ಕಾರ ಕುಮ 
ವಹಿಸುತ್ತದೆ; 
ಸರ್ವೆ ಕಾರ್ಯ 
ವಿಳಂಬವಾದಷ್ಟು ರೈತರಿಗೆ 
ಸೈಚ್ಚು, ಪೋಡಿ, ಪಹಣಿ 
ನೋಂದಣಿ ಸಹಕಾರ 
ಸಂಘಗಳ ಮತ್ತು 
ರಾಷ್ಟ್ರೀಕೃತ ಬ್ಯಾಂಕ್‌ಗಳಲ್ಲಿ 
ಸಾಲ ಪಡೆಯಲು ಹಾಗೂ 
ಮಾರಾಟ ಮಾಡಲು 
ವಿಳಂಬಪಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
ಬಂದಿದಲ್ಲಿ, ಶೀಘ್ರ ಪರಿಹಾರ 
ಒದಗಿಸುವುದೇ? 


ರಾಮನಗರ ತಾಲ್ಲೂಕಿನಲ್ಲಿ ಮಾಹೆ ಫೆಬ್ರವರಿ -2021 ರ ಅಂತ್ಯಕ್ಕೆ 
5415 ಅರ್ಜಿ ಬಾಕಿ ಉಳಿದಿದ್ದು, ಸದರಿ ಅರ್ಜಿಗಳ ಶೀಘು 
ವಿಲೇವಾರಿಗಾಗಿ ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


1 ಇಲಾಖೆಯಲ್ಲಿ ಅಳತೆ ಕೋರಿ ಸ್ವೀಕೃತವಾಗುವ ಎಲ್ಲಾ 
ಅರ್ಜಿಗಳನ್ನು ಮೋಜಿಣಿ ತಂತ್ರಾಂಶದ ಮುಖಾಂತರ 
ಆನ್‌ಲೈನ್‌ನಲ್ಲಿ ಸ್ಟೀಕರಿಸಲಾಗುತ್ತಿದ್ದು, ಪ್ರತಿ ಹಂತದಲ್ಲಿಯೂ 
್ಥIFO (ಸರದಿ ಸಾಲಿನಂತೆ ಪದ್ಧತಿಯನ್ನು ಅಳವಡಿಸಲಾಗಿದೆ. 
ಪುಕರಣವು ಅಳತೆಗೆ ಯೋಗ್ಯವಾಗಿದ್ದಲ್ಲಿ ಅಳತೆಗಾಗಿ 
ಭೂಮಾಪಕರಿಗೆ ತಂತ್ರಾಂಶದ ಮೂಲಕ ಆನ್‌ಲೈನ್‌ನಲ್ಲಿ 
ವಿತರಿಸಲಾಗುತ್ತಿದೆ. ಪ್ರಕರಣದಲ್ಲಿ ಅಳತೆಯಾದ ನಂತರ 
ಭೂಮಾಪಕರು ಆನ್‌ಲೈನ್‌ನಲ್ಲಿ ಕಡತಗಳನ್ನು ಅಪ್‌ಲೋಡ್‌ 
ಮಾಡಲು ಹಾಗೂ ಅಪ್‌ಲೋಡ್‌ ಮಾಡಿರುವ ಕಡತಗಳ 
ಪರಿಶೀಲನೆ ಮತ್ತು ಅನುಮೋದನೆಯನ್ನು ಸಹ 
ಆನ್‌ಲೈನ್‌ನಲ್ಲಿಯೇ ನಿರ್ವಹಿಸಲಾಗುತ್ತಿದೆ. ತಂತ್ರಾಂಶದ 
ಮುಖಾಂತರ, ಪ್ರಕರಣಗಳ ವಿಲೇವಾರಿಯಲ್ಲಿ ಯಾವುದೇ 
ವಿಳಂಬಕ್ಕೆ ಅವಕಾಶವಿಲ್ಲದಂತೆ ಕ್ರಮವಹಿಸಲಾಗುತ್ತಿದೆ. 

2 ಕಾಲಕಾಲಕ್ಕೆ ಕಂದಾಯ ಇಲಾಖೆಯಿಂದ ಪಹಣಿ ತಿದ್ದುಪಡಿ 

ಕುರಿತು ಕಂದಾಯ ಅದಾಲತ್‌ಗಳನ್ನು ನಡೆಸಲಾಗುತ್ತಿದೆ. 

ಕಂದಾಯ ಇಲಾಖೆಯ ಅಭಿಲೇಖಾಲಯದ ಎಲ್ಲಾ 
ಕಡತಗಳನ್ನು ಕ್ಯಾಟ್‌-ಲಾಗ್‌ ಮತ್ತು ಇಂಡೆಕ್ಸಿಂಗ್‌ ಮಾಡಲು 
ಸೂಚಿಸಲಾಗಿದೆ. 


ಸಮಯ ನಿಗಧಿಪಡಿಸಲಾಗಿದೆ. 3 


| 


yO ks 


4- ನಿಯಮಿತವಾಗಿ “ವಿಡಿಯೋ ಸಂವಾದ ಮತ್ತು ವಿಭಾಗವಾರು 


ಅಧಿಕಾರಿಗಳ ಸಭೆ ನಡೆಸಿ, ಪ್ರಗತಿ ಪರಿಶೀಲನೆ ಮಾಡಿ ಹೆಚ್ಚಿನ 
ಪ್ರಗತಿ ಸಾಧಿಸಲು ಸೂಕ್ತ ಮಾರ್ಗದರ್ಶನ ಮತ್ತು ಸೂಚನೆ 
ನೀಡಲಾಗುತ್ತಿದೆ. ' 


pS 4 


ಹೆಚ್ಚಿನ ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕುಗಳಿಗೆ ಕಡಿಮೆ 
ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕಿನಿಂದ ಭೂಮಾಪಕರನ್ನು 
ನಿಯೋಜನೆ ; ಮಾಡಿ ಪ್ರಕರಣಗಳನ್ನು ಶೀಫುವಾಗಿ 
ವಿಲೇಗೊಳಿಸಲು ಕ್ರಮ ಕೈಗೊಳಲಾಗುತ್ತಿದೆ. 


* 


' ಹೊಸದಾಗಿ :2072 ಪರವಾನಗಿ ಭೂಮಾಪಕರ: ಆಯ್ಕೆಗೆ 


ಅಧಿಸೂಚನೆ ಹೊರಡಿಸಿ ಅರ್ಜಿಗಳನ್ನು ಆಹಾನಿಸಿದ್ದು, 
ದಿನಾಂಕ 1-2-2021 ಮತ್ತು 2-2-2021 'ರಂದು ಪರೀಕ್ಷೆಯನ್ನು 
ನಡೆಸಿ, ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ಸದರಿ 
ಅಭ್ಯರ್ಥಿಗಳಿಗೆ ತರಬೇತಿ ನೀಡಿ ಉತ್ತೀರ್ಣರಾದವರಿಗೆ 
ಪರವಾನಗಿ ವಿತರಿಸಿ; ರಾಜ್ಯದ ವಿವಿಧ ತಾಲ್ಲೂಕುಗಳಿಗೆ ಕಾರ್ಯ 
ನಿಯೋಜನೆ ಮಾಡಲಾಗುವುದು. 


F 


ಸ೦ಖ್ಯೆ: ಕಂಇ 42 ಎಸ್‌ಎಸ್‌ಸಿ 2021 


7 
» ) 5೨ ey 


. ಅಶೋಕ) 
ಕಂದಾಯ ಸಚಿವರು 


» (0 


thi 


